ಕರ್ನಾಟಕ ವಿಧಾನ ಪರಿಷತ್ತು 


1) ಚುಕ್ಕೆ ಗುರುತಿಲದ ಪ್ರಶ್ನೆ ಸಂಖ್ಯೆ 
೫ ಸದಸ್ಯರ ಹೆಸರು 


3) ಉತ್ತರಿಸಬೇಕಾದ ದಿನಾಂಕ 
4) ಉತ್ತರಿಸಬೇಕಾದ ಸಚಿವರು 


2039 

: ಶ್ರೀ ಕೆ.ಎ.ತಿಷ್ಟೇಸ್ವಾಮಿ (ನಾಮನಿರ್ದೇಶನ 
ಹೊಂದಿದವರು) 

: 24-03--2021 

- ಮೀನುಗಾರಿಕೆ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರು 


ಪ್ರಶ್ನೆ ಉತ್ತರ 
ಅ) ರಾಜ್ಯದಲ್ಲಿ ಕಳೆದೆ ಮೂರು ಫದ ಮೂರು ವರ್ಷಗಳಲ್ಲಿ ಸಮುದ್ರದಿಂದ ಮತ್ತು 
ವರ್ಷಗಳಲ್ಲಿ ಸಮುದ್ರದಿಂದ ಮತ್ತು ಒಳನಾಡು ವೀದಿನಿಂದ ಉತ್ಸಾದನೆಯಾಗಿರುವ ಮೀನಿನ 
ಒಳನಾಡು ವೀರಿನಿಂದ! ಪ್ರಮಾಣದ.ವಿವರಗಳು ಕೆಳಕಂಡಂತಿವೆ:- 
ಉತ್ಪಾದನೆಯಾಗಿರುವ ಮೀನಿನ (ಮೀನು ಉತ್ಪಾದನ ಮೆಟ್ರಿಕ್‌ ಟನ್‌ ಗಳಲ್ಲಿ) 
ಪ್ರಮಾಣವೆಷ್ಟು; ‘ 
2017-18 2018-19 2019-20 
ಕರಾವಳಿ 414348 389491 403368 
| ಒಳನಾಡು 188174 197921 228633 


ರಾಜ್ಯ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ 
ಸರ್ಕಾರದ ಯಾವ ಯಾವ 
ಯೋಜನೆಗಳ ಅಡಿಯಲ್ಲಿ ಮತ 
ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು 
ರೂಪಿಸಿದೆ: ಈ ಕಾರ್ಯಕ್ರಮಗಳಿಗೆ 
ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 


ರಾಜ್ಯದಲ್ಲಿ, ಮೀನುಗಾರಿಕೆ ಇಲಾಖೆಯಡಿಲ್ಲಿರುವ 
ಯೋಜನೆಗಳ ವಿವರಗಳನ್ನು ಅಸುಬ೦ಧ-1 ರಲ್ಲಿ ಹಾಗೂ 
ಆರ್ಥಿಕ ಮತ್ತು ಭೌತಿಕ ಗುರಿಗಳ ವಿವರಗಳನ್ನು 
ಅನುಬಂಧ-2ರಲ್ಲಿ ನೀಡಲಾಗಿದೆ. 


ಸ್ಮಾಪಿಸಲಾಗಿರುವ ಮೀನು ಕೃಷಿಕ 
ಅಭಿವೃದ್ದಿ ಸಂಸ್ಥೆಗಳು ಮತ್ತು ಉಪ್ಪು 
ನೀರು ಮೀನು ಕೈಷಿಕ ಅಭಿವೃದ್ದಿ 
ಸಂಸ್ಥೆಗಳು ಎಷ್ಟು; ಮತ್ತು ಈ 
ಸಂಸ್ಥೆಗಳಿಗೆ ಯಾವ ರೀತಿ ಆರ್ಥಿಕ 
ನೆರವು ನೀಡಲಾಗಿದೆ? 

(ಜಿಲ್ಲಾವಾರು ಸಂಪೂರ್ಣ ಮಾಹಿತಿ 
ನೀಡುವುದು) 


ತೊಡಗಿಸಿರುವ ಅಮದಾನವೆಷ್ಟು; 
ಭೌತಿಕ-ಆರ್ಥಿಕ ಗುರಿಗಳೆಷ್ಟು; 
(ಸಂಪೂರ್ಣ ವಿವರ ನೀಡುವುದು) 
ಇ) ರಾಜ್ಯದಲ್ಲಿ, ಕೇಂದ್ರ ಸರ್ಕಾರದ ಇದ 9 ವರ್ಷಗಳಿಂದ ಮೀನು ಕೃಷಿಕ ಅಭಿವೃದ್ಧಿ ' 
ಯೋಜನೆ ಅಡಿ ಇದುವರೆಗೂ | ಸಂಸ್ಥೆಗಳು ಮತ್ತು ಉಪ್ಪು ನೀರು ಮೀಸು ಕೃಷಿಕ ಅಭಿವೃದ್ದಿ 


ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿರುವುದಿಲ್ಲ. ಇವುಗಳಲ್ಲಿನ 
ಎಲ್ಲಾ ಹುದ್ದೆಗಳನ್ನು ಅವಶ್ಯವಿರುವ ಕಛೇರಿಗಳಿಗೆ 
ಸ್ಮಳಾಂತರಿಸಲಾಗಿದೆ. 


ಸಂಖ್ಯೆ ಪಸ೦ಮಿೀ ಇ-121 ಮೀಇಯೋ 2021 


"ನಿ _ 

ಎಸ್‌ ಅಗಲ) 
ಮಿಕನುಗಾರಿಕೆ, ಬಂದರು 

ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


ಅನುಬಂಧ-೬ 
ರಾಜ್ಯದಲ್ಲಿ ಮೀನುಗಾರಿಕೆ ಇಲಾಖೆಯಡಿಯಲ್ಲಿರುವ ಯೋಜನೆಗಳ ವಿವರ 


ಮೀನುಗಾರಿಕೆ ದೋಣಿಗಳಿಗೆ ಡೀಸಲ್‌ - ಮಾರಾಟ ತರಿಗೆ ಮರುಪಾವತಿ ಯೋಜನೆಯಡಿ ಯಾಂತ್ರೀಕೃತ 
ಮೀನುಗಾರಿಕೆ ದೋಣಿಗಳು ಬಳಸುವ ಡೀಸಲ್‌ ರಾಜ್ಯ ಮಾರಾಟ ಕರಕ್ಕೆ ಸಮನಾದ ಮೊತ್ತವನ್ನು 
ದೋಣಿಗಳ ಮಾಲೀಕರ ಬ್ಯಾಂಕ್‌ ಖಾತೆಗೆ ನೇರವಾಗಿ ಬಿಡುಗಡೆ ಮಾಡಲಾಗುತ್ತಿದೆ. 
ಸಾಂಪ್ರದಾಯಕ ದೋಣಿಗಳಿಗೆ ಸೀಮೆಎಣ್ಣೆ ಸರಬರಾಜು ಯೋಜಿನೆ:- ಪೆಡಿತರ ದರದಲ್ಲಿ 300 ಲೀಟರ್‌ 
ಸೀಮೆ ಎಣ್ಣೆಯನ್ನು ಸರಬರಾಜು ಮಾಡಲು ಅವಕಾಶ ಕಲ್ಪಿಸಲಾಗಿದೆ. 

ಮಂಜುಗಡ್ಡೆ ಘಟಕಗಳು ಉಪಯೋಗಿಸಿದ ವಿದ್ಯುಚ್ಛಕ್ತಿಗೆ ಸಹಾಯಧನ ಯೋಜನೆ:- ಮಂಜುಗಡ್ಡೆ ಘಟಕಗಳು 
ಉಪಯೋಗಿಸಿದ ವಿದ್ಯುತ್‌ ಮೇಲೆ ಪ್ರತಿ ಯೂನಿಟ್‌ಗೆ ರೂ.75 ರಂತೆ ಸಹಾಯಧನ ನೀಡಲು ಅವಕಾಶ 
ಕಲ್ಪಿಸಲಾಗಿದೆ. 

ಕೆರೆಗಳಲ್ಲಿ ಮೀನು ಉತ್ಪಾದನೆಯನ್ನು ಹೆಚ್ಚಿಸಲು ಹಾಗೂ ಮೀನು ಕೃಷಿಗೆ ಉತ್ತೇಜನ ನೀಡಲು, ಪ್ರತಿ 
ಹೆಕ್ಟೇರ್‌ಗೆ 4.000 ಬಲಿತ ಮೀನು ಮರಿಗಳನ್ನು ಹಾಗೂ 2 ಟನ್‌ ಕೃತಕ ಆಹಾರವನ್ನು ಗರಿಷ್ಠ 27.000 
ರೂ.ಗಳನ್ನು ಸಹಾಯಧನವಾಗಿ “ಮತ ಕೃಷಿ ಆಶಾ ಕಿರಣ' ಯೋಜನೆಯಡಿ ನೀಡಲಾಗುತ್ತಿದೆ. 
“ಒಳನಾಡು ಮೀನು ಕೃಷಿಗೆ ಪ್ರೋತ್ಸಾಹ” ಯೋಜನೆಯಡಿ ರಾಜ್ಯದ ಜಲ ಪ್ರದೇಶದಲ್ಲಿ ಪ್ರತಿ ಹೆಕ್ಟೇರ್‌ 
ಉಪಯುಕ್ತತಾ ಜಲವಿಸ್ತೀರ್ಣಕ್ಕೆ 2000 ಬಲಿತ ಬಿತ್ತನೆ ಮೀನುಮರಿಗಳನ್ನು ಮೀನುಗಾರರ ಸಹಕಾರ 
ಸಂಘಗಳ ಬಲಪಡಿಸುವ ಉದ್ದೇಶದಿಂದ ಸಂಘಗಳ ಮುಖಾಂತರ ಉಚಿತವಾಗಿ ಬಿತ್ತನೆ ಮಾಡಿ ಒಳನಾಡು 
ಮೀನು ಉತ್ಪಾದನೆಯನ್ನು ಹೆಚ್ಚಿಸಲಾಗುತ್ತಿದೆ. 

2019-20ನೇ ಸಾಲಿಸಲ್ಲಿ ಹೊಸ ಯೋಜನೆಯನ್ನು ಅನುಷ್ಠಾನ ಮಾಡಲಾಗುತ್ತಿದ್ದು ರಾಜ್ಯದಲ್ಲಿ ಲಭ್ಯವಿರುವ 
ಒಳನಾಡು ಹಾಗೂ ಹಿನ್ನೀರು ಜಲಸಂಪನ್ಮೂಲಗಳಲ್ಲಿ ಸಿಗಡಿ ಮತ್ತು ಮೀನು ಕೃಷಿಯನ್ನು ಪ್ರತಿ ಹೆಕ್ಟೇರ್‌ 
ವಿಸ್ತೀರ್ಣಕ್ಕೆ ರೂ.50,000/- ಸಹಾಯಧನ ನೀಡಲಾಗುತ್ತಿದೆ. 

ಮೀನು ಮರಿ ಖರೀದಿಸಲು ನೆರವು ಯೋಜನೆಯಡಿ ಮೀನುಗಾರರಿಗೆ ಮೀನುಮರಿ ಖರೀದಿಗೆ ಶೇ.50 
ಸಹಾಯಧನ ಒದಗಿಸಲಾಗುತ್ತಿದೆ. 

ಜಲಾಶಯಗಳಲ್ಲಿ ಮೀನು ಮರಿ ಬಿತ್ತನೆ: ಯೋಜನೆಯಡಿ ಬೆರಳುದ್ದದ ಮೀನು ಮರಿ ಬಿತ್ತನೆ ಮಾಡುವ 
ಮೂಲಕ ಮೀನುಗಾರರ ಅಭಿವೃದ್ದಿ ಕೈಗೊಳ್ಳಲಾಗುತ್ತಿದೆ. 


ಒಳನಾಡು ಮೀನುಗಾರರಿಗೆ ಮೀನು ಹಿಡಿಯಲು ಸಲಕರಣೆ ಕಿಟ್‌ ವಿತರಣಿ ಯೋಜಸೆಯಡಿ ರೂ. 
100೦0/-ವೆಚ್ಚದಲ್ಲಿ ಫೈಬರ್‌ಗ್ಲಾಸ್‌ ಹರಿಗೋಲು ಅಥವಾ ಮೀನು ಹಿಡಿಯಲು ಸಲಕರಣೆ ಕಿಟ್‌ ಖರೀದಿಸಲು 
ಶೇ.00 ರಷ್ಟು ಸಹಾಯಧನ ನೀಡಲಾಗುತ್ತಿದೆ. 

"ಮತ್ಸ್ಯವಾಹಿನಿ' ಯೋಜನೆ ಅಡಿಯಲ್ಲಿ ಮೀನು ಸಾಗಾಣಿಕೆಗಾಗಿ ಮೀಸುಗಾರರಿಗೆ. ತ್ರಿಚಕ್ರ ಟೆಂಪೋ 
ರಿಕ್ಷಾವನ್ನು ಖರೀದಿಸಲು ಆರ್ಥಿಕ ನೆರವು ನೀಡಲಾಗುತ್ತಿದೆ. 

ಪ್ರದಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ: ಈ ಯೋಜನೆಯು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ 
ಯೋಜನೆಯಾಗಿದ್ದು, ಮೀನುಗಾರಿಕೆ ಮೌಲ್ಯ ಸರಪಳಿಯಲ್ಲಿ ' ಮೀನು ಉತ್ಪಾದನೆಯಿಂದ ಮೀನಿನ 
ಬಳಕೆಯವರೆಗೆ ವೈವಿಧ್ಯಮಯ ಸೌಲಭ್ಯಗಳನ್ನು ಒದಗಿಸಲು ರೂಪಿಸಲಾಗಿರುವ ಯೋಜನೆಯಾಗಿದೆ. ಕೇಂದ್ರ 
ಸರ್ಕಾರವು ರಾಜ್ಯಕ್ಕೆ ಒಟ್ಟು ರೂ.137.20 ಕೋಟಿ ಯೋಜನಾ ವೆಚ್ಚದ ಯೋಜನೆಗಳಿಗೆ ಆಡಳಿತಾತ್ಮಕ 
ಮಂಜೂರಾತಿ ನೀಡಿರುತ್ತದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಸಹಾಯಧನದ ಪಾಲು ರೂ.42.04 ಕೋಟೆ ಮತ್ತು 
ರಾಜ್ಯದ ಸಹಾಯಧನದ ಮೊತ್ತ ರೂ.29.22 ಕೋಟಿಗಳಷ್ಟಾಗಿರುತ್ತದೆ. 


ಅನುಬಂಧ-2 


' ಭೌತಿಕ-ಆರ್ಥಿಕ ಗುರಿಗಳು 
ಫಬ್ರವರಿ 2021ರ ಅಂತ್ಯದವರೆಗೆ 
ಆರ್ಥಿಕಗುರಿ 
(ರೂ. ಲಕ್ಷಗಳಲ್ಲಿ) 
ಯೋಜನೆಯ ಹೆಸರು ks ಭೌತಿಕಗುರಿ 
ರಾಜ್ಯದ ಕೇಂದ್ರದ 
ಪಾಲು ಪಾಲು 
ರಾಜ್ಯ ವಲಯ 
ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗಾಗಿ ಸಹಾಯ 500.00 0 6೨ ಫಲಾನುಭವಿಗಳು 
ಜಲಾಶಯಗಳಲ್ಲಿ ಮೀಸುಮರಿ ವಿತ್ತನೆ 150.00 [) 37 ಜಲಾಶೆಯಗಳು 
ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನ ಸಹಾಯಧನ 26059 ಫಲಾಸುಭವಿಗಳು 
2922.00 | 4204.00 
(Pmms) -ಕೇ.ಪು.ಯೋ. 
ಸಾಂಪ್ರದಾಯಿಕ ದೋಣಿಗಳಿಗೆ ಸೀಮೆಎಣ್ಣೆ ಸರಬರಾಜು 640.00 [) 4514 ದೋಣಿಗಳು 
ಮೀಸುಗಾರಿಕೆ ದೋಣಿಗಳಿಗೆ ಡೀಸೆಲ್‌ ಮಾರಾಟ ತೆರಿಗೆ 2684 ದೋಣಿಗಳು 
10000.00 [) 
ಮರುಪಾವತಿ 
ಮೀನುಗಾರಿಕೆ ಸಲಕರಣೆ ಕಿಟ್ಟುಗಳ ಸರಬರಾಜು 200.00 [) 2000 ಫಲಾನುಭವಿಗಳು 
ಮಂಜುಗಡ್ಡೆ ಸ್ಥಾವರಗಳು ಬಳಸುವ ವಿದ್ಯುತ್‌ ಮೇಲೆ 182 ಮಂಜುಗಡ್ಡೆ ಸ್ಥಾವರಗಳು 
400.00 [) 
ಸಹಾಯಧಸ 
ಜಿಲ್ಲಾವಲಯ 
ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯ 676.05 [ 757 ಫಲಾನುಭವಿಗಳು 
ಮೀನು ಮಾರುಕಟ್ಟೆಗಳ ಪುನರ್‌ ನಿರ್ಮಾಣ ಮತ್ತು ಮೀನು 1500 ಫಲಾನುಭವಿಗಳು 
180.00 [) 


ಮಾರಾಟಕ್ಕೆ ಒದಗುವ ಸಾಮಗ್ರಿಗಳ ಖರೀದಿಗೆ ಸಹಾಯ 


